ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ ; 190 ನೇ ಮಾರ್ಚ್‌, 2020 


ತುಂಗಭದ್ರಾ ಎಡದಂಡೆಯ ಮುಖ್ಯ ಕಾಲುವೆಗೆ ಬೇಸಿಗೆ ಕಾಲದಲ್ಲಿ ನೀರು ಸರಬರಾಜು ಮಾಡುವ ಕುರಿತು 


ಶ್ರೀ ಎನ್‌. ಎಸ್‌. ಭೋಸರಾಜು (ವಿಧಾನಸಭೆಯಿಂದ ಚುನಾಯಿತರಾದವರು):- 
1272 (1536) ಮಾನ್ಯ ಜಲಸಂಪನ್ನೂಲ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ತುಂಗಭದ್ರಾ ಎಡದಂಡೆಯ ಮುಖ್ಯ ಕಾಲುವೆಯಿಂದ ಮಸ್ಥಿ, ಮಾನ್ವಿ, ಸಿರವಾರ, ರಾಯಚೂರು 
ತಾಲ್ಲೂಕುಗಳಲ್ಲಿ ರೈತರುಗಳು ಬೆಳೆಯುವ ಬೇಸಿಗೆ ಕಾಲದ ಬೆಳೆಗಳಿಗೆ ನೀರು ಸರಬರಾಜು ಮಾಡಲು 
ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು ; 


(ಆ) ತುಂಗಭದ್ರಾ ಮುಖ್ಯ ಕಾಲುವೆಯಲ್ಲಿ 3400 ಕ್ಯೂಸೆಕ್ಸ್‌ ನೀರು ಬಿಟ್ಟಿರುವ ಸಂದರ್ಭದಲ್ಲಿ 69 
ಮ್ಯಲ್ಪಿನಲ್ಲಿ ನೀರಿನ ಪ್ರಮಾಣ ಎಷ್ಟು ಇರಬೇಕು ; ಪ್ರಸ್ತುತ ಎಷ್ಟು ಪ್ರಮಾಣದ ನೀರು ಸರಬರಾಜು 
ಮಾಡಲಾಗುತ್ತದೆ; ಈ ಮುಖ್ಯ ಕಾಲುವೆಯಲ್ಲಿ ಗೇಜುಗಳು ಸರಿ ಇಲ್ಲದೆ ಇರುವುದನ್ನು ಸರಿಪಡಿಸಲು 
ಸರ್ಕಾರ ತೆಗೆಸಿದುಕೊಂ೦ಡ ಕ್ರಮಗಳೇನು; 


(ಇ) TLBC ಮುಖ್ಯ ಕಾಲುವೆಯಲ್ಲಿ ಇರುವ 5 ವಿಭಾಗಗಳಲ್ಲಿ ವಿಭಾಗವಾರು ಎಷ್ಟು ಕ್ಯೂಸೆಕ್ಸ್‌ ನೀರು 
ಕೊಡಬೇಕು ; ಪ್ರಸ್ತುತ ಎಷ್ಟು ಕ್ಯೂಸೆಕ್ಸ್‌ ನೀರು ಸರಬರಾಜು ಮಾಡಲಾಗುತ್ತಿದೆ ? 


